ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ವಿದ್ಯಚ್ಛಕಿ ಉತ್ಪಾದಿಸಲು ಮನೆಗಳಿಗೆ ಸೋಲಾರ್‌ ಮೇಲ್ಥಾವಣಿ ಘಟಕ ಅಳವಡಿಕೆ ಬಗ್ಗೆ 


ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) - 
732 (685) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ ವಿದ್ಯುಚ್ಛಕ್ತಿ ಉತ್ಪಾದಿಸಲು ಎಷ್ಟು ಮನೆಗಳಿಗೆ ಸೋಲಾರ್‌ ಮೇಲ್ಕಾವಣಿ ಘಟಕಗಳನ್ನು 
ಅಳವಡಿಸಲಾಗಿದೆ; (ಜಿಲ್ಲಾವಾರು ವಿವರಗಳನ್ನು ಒದಗಿಸುವುದು) 


(ಆ) ಪ್ರಸ್ತುತ ಬೇಡಿಕೆ ಇರುವ ವಿದ್ಯುಜ್ಞಕ್ತಿ ಎಷ್ಟು ; ಯಾವ ಮೂಲಗಳಿಂದ ಉತ್ಪಾದಿಸಲಾಗಿದೆ ; ತಗಲುವ 
ವೆಚ್ಚ ಎಷ್ಟು ; 


(ಇ) ಸೋಲಾರ್‌ ಮೂಲಕ ಉತ್ಪಾದಿಸುವ ವಿದ್ಯುಚ್ಞಕಿ ಎಷ್ಟು ; ಯೂನಿಟ್‌ ಒಂದಕ್ಕೆ ತಗಲುವ ವೆಚ್ಚ್‌ 
ಎಷ್ಟು; 


(ಈ) ಸೋಲಾರ್‌ ವಿದ್ಯುಚ್ಞಕ್ತಿ ಉತ್ಪಾದನೆಗೆ ಪ್ರೋತ್ಸಾಹಿಸಲು ಸರ್ಕಾರ ಕೈಗೊಂಡ ಯೋಜನೆಗಳು 
ಯಾವುವು; (ಬಿವರ ಒದಗಿಸುವುದು) 


(ಉ) ಕಲೋವ್ಯಾಟ್‌ ಒಂದಕ್ಕೆ ಸೋಲಾರ್‌ ಪ್ಯಾನಲ್‌ಗಳಿಗೆ ತಗಲುವ ವೆಚ್ಚ ಎಷ್ಟು ; ಉತ್ಪಾದನೆಯಾಗುವ 
ವಿದ್ಯುತ್‌ ಎಷ್ಟು ? (ವಿವರ ನೀಡುವುದು) 


